ಕರ್ನಾಟಕ ವಿಧಾನ ಪರಿಷತ್ತು 


1810 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ | 
ವಿಧಾನ ಪರಿಷತ್‌ ಸದಸ್ಯರ ಹೆಸರು ಶ್ರೀ ಸಲೀಂ ಅಹಮದ್‌ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 
ಉತ್ತರಿಸುವವರು ಮಾನ್ಯ ಪೌರಾಡಳಿತ, ಸಣ್ಣ ಕೈಗಾರಿಕೆಗಳು ಮತ್ತು 
ಸಾರ್ವಜನಿಕ ವಲಯ ಉದ್ಯಮಗಳ ಸಚಿವರು 
ಉತ್ತರಿಸಬೇಕಾದ ದಿನಾಂಕ 15.03.2022 
ಕ್ರ.ಸಂ ಪ್ರಶ್ನೆ ಉತ್ತರ 
ಅ) ಸಣ್ಣ ಕೆ ೈಗಾರಿಕೆಗಳ ಅಭಿವೃದ್ಧಿಗಾಗಿ ಸರ್ಕಾರ ಸಣ್ಣ ಕೈಗಾರಿಕೆಗಳ ಅಭಿವೃದ್ದಿಗಾಗಿ ಸರ್ಕಾರ ರೂಷಿಪಿ 
ಕೈಗೊಂಡಿರುವ ಕ್ರಮಗಳೇನು; ಅನುಷ್ಟಾನಗೊಳಿಸುತ್ತಿರುವ ಯೋಜನೆಗಳ ವಿವರಗಳನ್ನು ಅನುಬಂಧ- 
ರಲ್ಲಿ ನೀಡಲಾಗಿದೆ. 
ಆ) ಸಣ್ಣ ಕೈಗಾರಿಕೆಗಳ ಉದ್ದಿಮೆದಾರರಿಗೆ ಸರ್ಕಾರದ ಸಣ್ಣ ಕೈಗಾರಿಕೆಗಳ ಉದ್ದಿಮೆದಾರರಿಗೆ ಸರ್ಕಾರದ ವತಿಯಿಂದ ವಿವಿಧ 


ವತಿಯಿಂದ ಸಹಾಯಧನ ನೀಡುವ ನಯೋಜನೆ 


ಯೋಜನೆಗಳಡಿಯಲ್ಲಿ. ಸಹಾಯಧನ ನೀಡಲಾಗುತ್ತಿದ್ದು ಅವುಗಳ 


ವನ ದಯೆ ಮ ವಿವರಗಳನ್ನು ಅನುಬಂಧ-1.ರಲ್ಲಿ.ನೀಡಲಾಗಿದೆ. 

ಇ) [ಕಡಿಮೆ ಬಡ್ಡಿ ದರದಲ್ಲಿ ಸಣ್ಣ" ಕೈಗಾರಿಕೆಗಳ ವ್‌ ರಾಜ್ಯ ಸರ್ಕಾರದ ನಿಯಂತ್ರಣದಲ್ಲಿ" ಇರುವುದಿಲ್ಲ. ಅವು | 
ಉದ್ದಿಮೆದಾರರಿಗೆ ಬ್ಯಾಂಕ್‌ ಸಾಲವನ್ನು ನೀಡುವ | ಭಾರತೀಯ" ರಿಸರ್ವ: 'ಬ್ಯಾಂಕ್‌- 'ನ' "ನಿಯಂತ್ರಣದಲ್ಲಿ ಕಾರ್ಯ 
ಪ್ರಸ್ತಾಪ ಸರ್ಕಾರದ ಮುಂದೆ ಇದೆಯೇ; ನಿರ್ವಹಿಸುತ್ತವೆ. " ಅವು :--ಸಣ್ಣ "ಕೈಗಾರಿಕೆಗಳ ಉದ್ದಿಮೆದಾರರಿಗೆ 

ಆರ್‌:ಬಿ.ಐ ನಿಯಮದಂತೆ ಬಡ್ಡಿಯನ್ನು ವಿಧಿಸುತ್ತವೆ. ರಾಜ್ಯ" ಸರ್ಕಾರವು 
ಕರ್ನಾಟಕ ರಾಜ್ಯ. ಹಣಕಾಸು ಸಂಸ್ಥೆ.ಮೂಲಕ. ಸಾಲ. ಪಡೆಯುವ ಸಣ್ಣ. 

; .]. ಉದ್ದಿಮೆದಾರರಿಗೆ ಶೇ 64 ಬಡ್ಡಿ ಸಹಾಯ | 

ಈ) | ಕೋವಿಡ್‌ ನಿಂದ ನಷ್ಟ ಹೊಂದಿರುವ ಸಣ್ಣ; ರಾಜ್ಯದಲ್ಲಿ ಕೋವಿಡ್‌ ಸೋಂಕು' ಹರಡುವಿಕೆ 'ಹಿನ್ನೆಲೆಯಲ್ಲಿ 'ವಿಧಿಸಲಾದ 


" ಉದ್ದಿಮೆದಾರರಿಗೆ ಸರ್ಕಾರ ಸಹಾಯ ಮಾಡಲು 


ಘೋಷಿಸಿರುವ ಯೋಜನೆಗಳು ಯಾವುವು? 


ಸಂಪೂರ್ಣ 'ಲಾಕ್‌ಡೌನ್‌ನಿಂದ ಬಹಳಷ್ಟು 'ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ 


| ಉದ್ಯಮಗಳು ನಷ್ಟ, ಹೊಂದಿರುತ್ತವೆ. . 


ಕೇಂದ್ರ. ಬ ರಾಜ್ಯ. . ಸರ್ಕಾಥಗಳು - ಇವುಗಳನ್ನು 
ಪುನ:ಶ್ಲೇತನಗೊಳಿಸಲು . ಹಮ್ಮಿಕೊಂಡಿರುವ ಯೋಜನೆಗಳು ಈ 


ಕೆಳಗಿನಂತಿವೆ. 
ಕೇಂದ್ರ ಸರ್ಕಾರಡ ಯೋಜನೆ: 


ಕೇಂದ್ರ ಸರ್ಕಾರ ಘೋಷಿಸಿರುವ “ಆತ ನಿರ್ಭರ ಭಾರತ ಅಭಿಯಾನ" ದ 
ಅಡಿಯಲ್ಲಿ ಆತೀ ಸಣ್ಣ, ಸಣ್ಣ ಮತ್ತು ಮಧ್ಯಮ ಕಗಾರಿಕೆಗಳನ್ನ 
'ಪುನಶ್ನೇತನಗೊಳಿಸಲು ಮತ್ತು ಉದ್ಯೆ ಮಗಳಿಗೆ ಆರ್ಥಿಕ ನರವು ನೀಡುವ 
ಯೋಜನೆಯಲ್ಲಿ ಈ ಕೆಳಗಿನ ಸನ ದೊರೆತಿದೆ. § 


ಫಾರತ ಸರ್ಕಾರವು ಇಸಿಎಲ್‌ಜಿ-ಎಮರ್ಚಿನ್ನಿ ಕಡಿಡ ಲೆನ್‌ 
ಗ್ಯಾರಂಟಿ ಯೋಜನೆಯನ್ನು ಜಾರಿಗೆ ತಂದಿದ್ದು ಇದರನ್ವಯ ಫೆಬ್ರವರಿ 
2020 ರ ಅಂತ್ಯಕ್ಕೆ ಬ್ಯಾಂಕ್‌ಗಳಲ್ಲಿ ಬಾಕಿ ಇರುವ ಎಂ.ಎಸ್‌.ಎಂ.ಇ 
ಘಟಕಗಳ ಸಾಲದ ಮೊತ್ತಕ್ಕೆ ಶೇ 20% ರಷ್ಟು ಹೆಚ್ಚುವರಿ ಸಾಲವನ್ನು 
ಯಾವುದೇ ಹೆಚ್ಚುವರಿ ಖಾತರಿ ಇಲ್ಲದೇ ನೀಡುವ ಯೋಜನೆಯನ್ನು 
ಜಾರಿಗೆ ತಂದಿರುತ್ತದೆ. § 


ರಾಜ್ಯ ಸರ್ಕಾರದ ಯೋಜನೆ: 


ಕೊರೋನದಿಂದ ಸಂಕಷ್ಟದಲ್ಲಿರುವ ಸಣ್ಣ ಕೈಗಾರಿಕೆಗಳಿಗೆ ರಾಜ್ಯ 
ಸರ್ಕಾರದಿಂದ ಈ ಕೆಳಗಿನ ಯೋಜನೆ ರೂಪಿಸಲಾಗಿರುತ್ತದೆ. 


1. ಇಂಧನ ಇಲಾಖೆಯು. ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ 
ಎಪ್ರಿಲ್‌ ಮತ್ತು ಮೇ 2020 ತಿಂಗಳ ಬೇಡಿಕೆ ಶುಲ್ಕ ಮತ್ತು. ಸ್ಟಿರ 
ಶುಲ್ಕವನ್ನು ಮನ್ನಾ ಮಾಡಿರುತ್ತದೆ. 

2. ಇಂಧನ ಇಲಾಖೆಯು ವಿದ್ಯುತ್‌ ಬಿಲ್‌ನ್ನು ಪ್ರಾಮಾಣಿಕವಾಗಿ ನಿಗದಿತ 
ಅವಧಿಯೊಳಗೆ ಪಾವತಿಸುವ ಕೈಗಾರಿಕೆಗಳಿಗೆ ರಿಯಾಯಿತಿಯನ್ನು 
ನೀಡಿರುತ್ತದೆ. ಹೆಚ್‌ಟಿ ಗರಿಷ್ಟ ಮಿತಿ ರೂ.1 ಲಕ್ಷ, ಎಲ್‌ಟಿ ಗರಿಷ್ಟ ಮಿತಿ 


ರೂ.10,000/- 


| ರಿಂದ 5 ದಿನದೊಳಗೆ | ಶೇ ರಿಯಾಯಿತಿ 
ಪಾವತಿಸಿದಲ್ಲಿ 
6. ರಿಂದ 15 ದಿನದೊಳಗೆ  ಶೇಂ.5% ರಿಯಾಯಿತಿ 
ಪಾವತಿಸಿದಲ್ಲಿ 
15 ರಿಂದ 30 ದಿನದೊಳೆಗೆ | ಯಾವುದೇ ರಿಯಾಯಿತಿ 
ಪಾವತಿಸಿದಲ್ಲಿ _ ಇರುವುದಿಲ್ಲ. 


3. ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮೆಂಡಳಿಯು 


ಉದ್ಯಮಶೀಲರು. ತಮಗೆ ಹಂಚಿಕೆಯಾದ ನಿವೇಶನಗಳ ಕಂತ್ತು/ 


ಮಾರ್ಚ್‌, ಏಪ್ರಿಲ್‌ ಮತ್ತು ಮೇ 2020 ತಿಂಗಳಲ್ಲಿ ಪಾವತಿಸದಿದ್ದಲ್ಲಿ ಆ 


ಪಾವತಿಯನ್ನು ಕ್ರಮವಾಗಿ 3 ತಿಂಗಳು ಮುಂದೂಡಲಾಗಿದೆ ಮತ್ತು 
ಈ ಮೊತ್ತಕ್ಕೆ ಯಾವುದೇ ಬಡ್ಡಿಯನ್ನು ವಿಧಿಸುವುದಿಲ್ಲ. 


4. ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮವು 
 ಉದ್ಯಮಶೀಲರು' ತಮಗೆ ಹಂಚಿಕೆಯಾದ ನಿವೇಶನಗಳ ಕಂತು, 
ಮಳಿಗೆಗಳ ಬಾಡಿಗೆ ಮತ್ತು ನೀರಿನ ಶುಲ್ಕಗಳ 2020ರ ಏಪ್ರಿಲ್‌, 
ಮೇ ಮತ್ತು ಜೂನ್‌ ತಿಂಗಳುಗಳ ಕಂತನ್ನು ಈ ಕೆಳಗಿಸಂತೆ 
ಪಾವತಿಸಲು ಅವಕಾಶ ಕಲ್ಲಿಸಲಾಗಿದೆ. ಇದಕ್ಕೆ ಯಾವುದೇ 
ಬಡ್ಡಿಯನ್ನು ವಿಧಿಸಲಾಗುವುದಿಲ್ಲ. 


3 


File No. C 1/50/881/2022-S88I-C&l SEC (Computer No. 717488) 


3802417 120227 C4-8S 
ಏಪ್ರಿಲ್‌ 2020 | ಜೂನ್‌ 2020 ತಿಂಗಳ ಕಂತಿನ 
ತಿಂಗಳ ಕಂತು ' | ಜೊತೆ ಪಾವತಿಸತಕ್ಕದ್ದು. 
ಮೇ 2020 ತಿಂಗಳ | ಜುಲೈ 2020 ತಿಂಗಳ ಕಂತಿನ 
ಕಂತು ಜೊತೆ ಪಾವತಿಸತಕ್ಕದ್ದು. 
' ಜೂನ್‌ 2020 ತಿಂಗಳ | ಆಗಸ್ಟ್‌ 2020 ತಿಂಗಳ ಕಂತಿನ 
ಕಂತು ಜೊತೆ ಪಾವತಿಸತಕ್ಕದ್ದು. 


ಕೊರೋನಾ 2ನೇ ಅಲೆಯ ನಂತರ ರಾಜ್ಯ ಸರ್ಕಾರದ ಇಂಧನ 
ಇಲಾಖೆಯು ದಿನಾಂಕ 21.06.2021 ರ ಆದೇಶದಂತೆ ಸೂಕ್ಷ್ಮ, ಸಣ್ಣ ಮತ್ತು 
ಮಧ್ಯಮ ಕೈಗಾರಿಕೆಗಳು ಪಾವತಿಸಬೇಕಾದ ಮೇ ಮತ್ತು ಜೂನ್‌ 2೦೫ 
ತಿಂಗಳ ಬೇಡಿಕೆ/ ನಿಗದಿತ ಶುಲ್ಕವನ್ನು ಮನ್ನಾ ಮಾಡಿರುತ್ತದೆ. 


ಸಿಐ 50 ಎಸ್‌ ಎಸ್‌ ಐ 2022 


A p ' (ಎನ್‌.ನಾಗರಾಜ(ಎಂ.ಟಿ.ಬಿ) 


pds 


ಪೌರಾಡಳಿತ, ಸಣ್ಣ ಕೈಗಾರಿಕೆಗಳು ಹಾಗೂ 
ಸಾರ್ವಜನಿಕ ವಲಯ ಉದ್ಯಮಗಳ ಸಚಿವರು 


13 


Generated trom eOilice by NAGARAJ MTB, C&I-MIN(NMTB). MINISTER, C&l SEC on 11/03/2022 09:55 AM 


3802417/2022/C&l-SSI 


ಶ್ರೀ ಸಲೀಂ ಅಹಮದ್‌ ವಿಧಾನ ಪರಿಷತ್‌ ಸದಸ್ಯರು ಇವರ ಚುಕ್ಕೆ ರಹಿತಿ ಪ್ರಶ್ನೆ ಸಂಖ್ಯೆ 1599 


/ 


(1810) ಗೆ ಅಸುಬಂಧ-1 


File No. C 1/50/881/2022-SSI-C8l SEC (Computer No. 717488) 


ಸಣ್ಣ ಕೈಗಾರಿಕೆಗಳ ಅಭಿವೃದ್ದಿಗಾಗಿ ಕೈಗಾರಿಕೆ ಮತ್ತು ವಾಣಿಜ್ಯ ಸಲಾಪ ಲ ಜಾರಿಗೊಳಿಸುತ್ತಿರುವ ವಿವಿಧ 


ಯೋಜನೆಗಳು 
ಪ್ರಧಾನ ಮಂತ್ರಿಗಳ ಉದ್ಯೋಗ ಸೃಜನ ಯೋಜನೆ : (ಕೇಂದ್ರ ಸರ್ಕಾರ) 


ಪ್ರಧಾನ ಮಂತ್ರಿಗಳ ಉದ್ಯೋಗ ಸೃಜನೆ ಯೋಜನೆಯ (ಪಿಎಂಇಜಿಪಿ) ಮುಖ್ಯ ಉದ್ದೇಶ, ಗ್ರಾಮೀಣ ಮತ್ತು ನಗರ 
ಪ್ರದೇಶಗಳಲ್ಲಿ, ಸ್ಥಳೀಯ ಸಂಪನ್ಮೂಲಗಳ ಆಧಾರಿಸಿ ಸಣ್ಣ ಕೈಗಾರಿಕೆಗಳನ್ನು ಸ್ಕಾಪಿಸ (ಸೇವಾ ಕ್ಷೇತ್ರ ಮತ್ತು ಉತ್ಪಾದನಾ 
ಕ್ಷೇತ್ರ ವಿದ್ಯಾವಂತ ನಿರುದ್ಯೋಗಿಗಳಿಗೆ ಉದ್ಯೋಗಾವಕಾಶ ಕಲ್ಪಿಸುವುದು. ಪ್ರಧಾನ ಮಂತ್ರಿಗಳ ಉದ್ಯೋಗ ಸೃಜನ 
ಯೋಜನೆಯಡಿಯಲ್ಲಿ RR ಉತ್ಪಾದನಾ ಚಟುವಟಿಕೆಗೆ ಗರಿಷ್ಠ 25 ಲಕ್ಷಗಳ ಯೋಜನ ವೆಚ್ಚದವರೆಗೂ 
ಹಾಗೂ ಸೇವಾ ಚಟುವಟಿಕೆಗೆ ಗರಿಷ್ಠ 10 ಲಕ್ಷಗಳ ಯೋಜನ ವೆಚ್ಚದವರೆಗೂ ಬ್ಯಾಂಕ್‌ ಮುಖಾಂತರ ಸಾಲ ಸೌಲಭ್ಯ 


ಒದಗಿಸಲಾಗುವುದು. 


ತಯಾರಿಕಾ ಚಟುವಟಿಕೆಗಳಿಗೆ ಗರಿಷ್ಠ ಯೋಜನ ವೆಚ್ಚ K ರೂ.25.00ಲಕ್ಷ 
ಸೇವಾ ಚಟುವಟಿಕೆಗಳಿಗೆ ಗರಿಷ್ಠ ಯೋಜನ ವೆಚ್ಚ : ರೂ.10.00ಲಕ್ಷ 


ಶೈಕ್ಷಣಿಕ ವಿದ್ಯಾರ್ಹತೆ: ಈ ಯೋಜನೆಯಡಿಯಲ್ಲಿ ತಯಾರಿಕಾ ಚಟುವಟಿಕೆಗಳ [ಯೋಜನಾ ವೆಚ್ಚ ರೂ.10.00 ಲಕ್ಷ 
ಮತ್ತು ಅದಕ್ಕಿಂತ ಮೇಲ್ಪಟ್ಟ ಯೋಜನೆಗಳನ್ನು ಹಾಗೂ ಸೇವಾ ಚಟುವಟಿಕೆಗಳ ಯೋಜನಾ ವೆಚ್ಚ ರೂ.5.00 ಲಕ್ಷ 
ಮತ್ತು ಅದಕ್ಕಿಂತ ಮೇಲ್ಪಟ್ಟ ಯೋಜನೆಗಳನ್ನು ಸ್ಯಾಪಿಸಲು ಅಭ್ಯರ್ಥಿಗಳು ಕನಿಷ್ಠ ವಿದ್ಯಾರ್ಹತೆ 8ನೇ ತರಗತಿ 


ಉತ್ತೀರ್ಣರಾಗಿರಬೇಕು. 
ವಯಸ್ತು K ನ 18 ವರ್ಷ ತುಂಬಿರಬೇಕು 


ನ ವರ್ಗದ ಉದ್ಯಮಶೀಲರು ಯೋಜನಾ ವೆಚ್ಚದ ಶೇ 10% ರಷ್ಟು! ಬಂಡವಾಳವಾಗಿ ತೊಡಗಿಸಬೇಕು. 
ಉದ್ಯಮಶೀಲರು ಪ.ಜಾತಿ! ಪ.ಪಂಗಡ / ಹಿಂದುಳಿದ ವರ್ಗಃ ಅಲ್ಪಸಂಖ್ಯಾತ ಮಾಜಿ ಸೈನಿಕ | ಅಂಗವಿಕಲ/ 


ಮಹಿಳೆ ಆಗಿದ್ದಲ್ಲಿ ಯೋಜನಾ ವೆಚ್ಚದ ಶೇ 5% ರಷ್ಟು ಬಂಡವಾಳ ತೊಡಗಿಸಬೇಕು. 


ಸರ್ಕಾರದಿಂದ ಸಹಾಯಧನ (ರೂ.ಲಕ್ಷಗಳಲ್ಲಿ) 


ಫಲಾನುಭವಿಗಳ'ವರ್ಗೀಕರಣ ಯೋಜನಾ ಷೆಚ್ಚದಲ್ಲಿ 
ಪ್ರವರ್ತಕರ ವಂತಿಗೆ 


ಯೋಜನಾ `ಪೆಚ್ಚರ ಮೇಲೆ 
ಅರ್ಹತೆಯಿರುವ ಸಹಾಯಧನ 


ನಗರ ಗ್ರಾಮೀಣ 
ಸಾಮಾನ್ಯ ವರ್ಗ ಶೇ.10% ಶೇ.15% ಶೇ 25% 
(ಗರಿಷ್ಟ ರೂ.3,75ಲಕ್ಷ) | (ಗರಿಷ್ಟ ರೂ. 6.25 ಲಕ್ಷ) 
ವಿಶೇಷ''ವರ್ಗ (ಪರಿಶಿಷ್ಟಜಾತಿ ಪರಿಶಿಷ್ಟ ಶೇ.53% ಶೇ.25% ಶೇ.35% 
ಪಂಗಡ/ ಹಿಂದುಳಿದವರು/ ಅಲ್ಪಸಂಖ್ಯಾತರು (ಗರಿಷ್ಟ ರೂ.6.25ಲಕ್ಷ) | (ಗರಿಷ್ಟ ರೂ. 8.75 ಲಕ್ಷ) 
ಮಹಿಳೆ! ಮಾಜಿಯೋಧರು/ ಅಂಗವಿಕಲರು) | y EA ES | - £ 


ಆದಾಯದ ಮಿತಿ: ಈ ಯೋಜನೆಯಡಿಯಲ್ಲಿ ಉದ್ದಿಮೆಗಳನ್ನು ಸ್ಥಾಪಿಸಲು ಸಾಲ ಸೌಲಭ್ಯ ಪಡೆಯಲು ಯಾವುದೇ 


ಆದಾಯದ ಮಿತಿ ಇರುವುದಿಲ್ಲ. 


ಇತರೆ ಷರತ್ತುಗಳು: ಈ ಯೋಜನೆಯಡಿಯಲ್ಲಿ ಪ್ರಥಮ ಪೀಳಿಗೆ ಉದ್ಯಮಶೀಲರುಗಳು ಪ್ರಾರಂಭಿಸುವ ಹೊಸ 


ಘಟಕಗಳಿಗೆ ಮಾತ್ರ ಸಹಾಯಧನ ಲಭ್ಯವಿದೆ. 


ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆಯಿಂದ ಹೊಸ ಹೂಡಿಕೆಗಾಗಿ ಸಾಲ ಪಡೆದು ಸ್ಥಾಪನೆಗೊಳ್ಳುವ ಸೂಕ್ಷ 


ಉತ್ಪಾದನಾ ಕೈಗಾರಿಕೆಗಳಿಗೆ ಶೇ 6% ಬಡ್ಡಿ ಸಹಾಯಧನ ಯೋಜನೆ 


ಯೋಜನೆಯ ಅನ್ವಯ : 


14 


13 


Generated from eOfice by NAGARAJ MTB, CL-MIN(NMTB), MINISTER, C8I SEC on /03/2022 0255 AM 


ಮತ್ತು ಸಣ್ಣ 
- ಣ 


File No. C 1/50/$$1/2022-SSI-C&! SEC (Computer No. 717488) 
3892417/2022/081-55 1 ಜ್ರ ಯೋಜನೆಯು ಕೆ.ಎಸ್‌.ಎಫ್‌.ಸಿ ಯಿಂದ ವಿಸ್ತರಣೆ / ಆಧುನೀಕರಣ / ವೈರುದ್ದೀಕರಣ / ತಾಂತ್ರಿಕ 
” ಉನ್ನತೀಕರಣ ಮೂಲಕ ಕಟ್ಟಣ ಮತ್ತು ಯಂತ್ರೋಪಕರಣಗಳಲ್ಲಿ ಹೂಡಿಕೆಗಾಗಿ ಸಾಲ ಪಡೆಯುವ ಸೂಕ್ಷ್ಮ 

ಮತ್ತು ಸಣ್ಣ ಉತ್ಪಾದನಾ ಕೈಗಾರಿಕಾ ಘಟಕಗಳಿಗೆ ಮಾತ್ರ ಅನ್ನೆಯಿಸುತ್ತದೆ. 

2. ಕನಾಟಕ ಸರ್ಕಾರ/ ಬಾರತ ಸರ್ಕಾರದ ಯಾವುದೇ 'ಯೋಜನೆಯಡಿ ಬಡ್ಡಿ ಸಹಾಯಧನ ಪಡೆದ 
ಘಟಕಗಳು ಈ ಯೋಜನೆಯಡಿ ಸೌಲಭ್ಯ ಪಡೆಯಲು ಅರ್ಹವಿರುವುದಿಲ್ಲ. 

3. ಈ ಯೋಜನೆಯು ದುಡಿಮೆ ಬಂಡವಾಳ ಸಾಲಕ್ಕೆ ಅನ್ವಯಿಸುವುದಿಲ್ಲ. 


2. ಸಾಲದ ಮೊತ್ತ; 


1. ಸೂಕ್ಷ್ಮ ಮತ್ತು ಸಣ್ಣ ಉತ್ಪಾದನಾ ಘಟಕಗಳಿಗೆ : ರೂ.500.00 ಲಕ್ಷ ಅವಧಿ ಸಾಲ (ಕಟ್ಟಡ ಮತ್ತು ಉತ್ಪಾದನೆಗೆ 
ನೇರವಾಗಿ ಉಪಯೋಗಿಸುವ ಯಂತ್ರೋಪಕರಣ ಮೇಲೆ) 

2. ಸೂಕ್ಷ್ಮ ಮತ್ತು ಸಣ್ಣ ಉತ್ಪಾದನಾ ಕೈಗಾರಿಕೆಗಳಿಗೆ ಸಾಲದ ಮೊತ್ತವು ರೂ.500.00 ಲಕ್ಷ ಮೀರಿದಲ್ಲಿ, ಬಡ್ಡಿ 
ಸಹಾಯಧನಕ್ಕೆ ಸಾಲದ ಮೊತ್ತವನ್ನು ರೂ.500.00 ಲಕ್ಷಗಳವರೆಗೆ ಪರಿಗಣಿಸಿ, ಹೆಚ್ಚುವರಿ ಸಾಲದ ಮೊತ್ತಕ್ಕೆ 
ಕೆ.ಎಸ್‌.ಎಫ್‌.ಸಿಯ ಒಪ್ಪಂದಿತ ಬಡ್ಡಿದರ (conra೩ct rate of interest) ವಿಧಿಸಲಾಗುವುದು. 

3. ಘಟಕವು ಕೆಎಸ್‌.ಎಫ್‌.ಸಿ ಯಿಂದ “ಕಾಂಪೋಸಿಟ್‌ ಸಾಲ' ಪಡೆದಿದ್ದಲ್ಲಿ ಅದರಲ್ಲಿ "ಅವಧಿ ಸಾಲ'ದ ಮೊತ್ತ 
ಅನ್ವಯವಾಗುವ ಕಟ್ಟಡ ಮತ್ತು ಉತ್ಪಾದನೆಗೆ ನೇರವಾಗಿ ಉಪ ಪಯೋಗಿಸುವ ಯಂತ್ರೋಪಕರಣ ಮೇಲೆ 
ಅನ್ನಯಿಸುತ್ತದೆ. _ ' 

3. ಸಹಾಯಧನದ ಬಿಡುಗಡೆ : ಬಡ್ಡಿ: ಸಹಾಯಧನವನ್ನು ಮುಂಗಡವಾಗಿ ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ ಸ್ಥೆಗೆ 
ನೇರವಾಗಿ ಬಿಡುಗಡೆ ಮಾಡುವುದು. ಈ ಬಡ್ಡಿ ಸಹಾಯಧನವನ್ನು ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆಯು ಅರ್ಹ 
ಫಟಕಗಳಿಗೆ ಆಯಾ ತಿಂಗಳು ಸರ್ಕಾರ ಬಿಡುಗಡೆ ಮಾಡಿದ ಅನುದಾನದಿಂದ ಭರಿಸುವುದು. 


ಎ ಎ  ಪರಿಶಿಷ್ಟ-ಜಾತಿಯ-ಮತ್ತು ಪರಿಶಿಷ್ಠ ವರ್ಗದ ಅಭಿವೃದ್ಧಿಗೆ ಇರುವ-ನಾರ್ಯಕ್ರಷುಗಳು:- --- 


೯ಟಕ ಕೈಗಾರಿಕಾ" ಪ್ರದೇಶಾಭವೃದ್ಧಿ ಮಂಡಳಿ/ಕರ್ನಾಟಕ ರಾಜ್ಯ ಸಣ್ಣಿ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮ 


ಮತರನಿರಿಂದ ಹನಿಟಿಕೆಯಸಗುವ ನಿವೇಶನ/ಪ್ಲಾಟ್‌ /ಶೆಡ್‌ಗಳಿಗೆ ರಸಾಯಿತಿ” 


ಪರಿಶಿಷ್ಟ ಜಾತಿ/ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಉದ್ದಿಮೆದಾರರಿಗೆ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ/ಕರ್ನಾಟಕ 

ರಾಜ್ಯ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ನಿಗಮಗಳಿಂದ ಹಂಚಿಕೆಯಾಗುವ ಕೈಗಾರಿಕಾ ನಿವೇಶನ/ಪ್ಲಾಟ್‌/ಶೆಡ್‌ಗಳನ್ನು ಶೇ.75 

ರಷ್ಟು ರಿಯಾಯಿತಿ ದರದಲ್ಲಿ ನೀಡಲಾಗುತ್ತಿದೆ. 

2. ಗುಡಿ ಮತ್ತು ಸೂಕ್ಷ್ಮ ಸೈಗಾರಿಕಾ ಘಟಕಗಳು/ಕುಶಲಕರ್ಮಿಗಳಿಗೆ ಬ್ಯಾಂಕಿನ ಸಾಲದ ಮೇಲೆ: ಶೇ.60 ಸಹಾಯಧನ 
ಕರ್ಯಕ್ಷಮ' K 


ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಫಲಾನುಭವಿಗಳು ಗುಡಿ ಮತ್ತು ಅತೀ ಸೂಕ್ಷ್ಮ ಕೈಗಾರಿಕಾ ಘಟಕಗಳ. ಸ್ಥಾಪನೆಗೆ 
ಹಣಕಾಸು ಸಂಸ್ಥೆಗಳಿಂದ ಸಾಲದ ಮಂಜೂರಾತಿ ಪಡೆದ ನಂತರ ಇಲಾಖೆಯಿಂದ ಈ ಯೋಜನೆಯಡಿ ಅರ್ಹ 

ಸಹಾಯಧನ. - ಮಂಜೂರು . ಮಾಡಿ, ಸಾಲದ. ಮೊದಲನೇ ಕಂತು ಬಿಡುಗಡೆಯಾದ ಮೇಲೆ ಸದರಿ ಸಹಾಯಧನ- 
ಮೊತ್ತವನ್ನು ಸಂಬಂಧಪಟ್ಟ ಬ್ಯಾಂಕ್‌/ಹಣಕಾಸು ಸಂಸ್ಥೆಗಳಿಗೆ ಬಿಡುಗಡೆ ಮಾಡಲಾಗುವುದು. ಯೋಜನಾ ವೆಚ್ಚದ ಶೇ.90 
ರಷ್ಟನ್ನು ಪಣಕಾಸು ಸಂಸ್ಥೆ / ವಾಣಿಜ್ಯ ಬ್ಯಾಂಕ್‌ಗಳು, ರೀಜನಲ್‌ ರೂರಲ್‌ ಬ್ಯಾಂಕ್‌ (ಪತ್ತಿನ ಸಹಕಾರ ಸಂಘಗಳನ್ನು 
ಹೊರತುಪಡಿಸಿ) ಗಳಿಂದ ಯೋಜನೆಗೆ ಪಡೆಯುವುದು. ಮಂಜೂರಾದ ಸಾಲದ ಮೇಲೆ, ಇಲಾಖೆ ವತಿಯಿಂದ 
ರೂ.10.00ಲಕ್ಷ ಮೀರದಂತೆ ಇರುವ ಯೋಜನೆಗಳಿಗೆ ಯೋಜನಾ ಮೆಚ್ಚಿದ ಮೇಲೆ ಶೇ.60 ರಷ್ಟು ಗರಿಷ್ಟ ರೂ.5.00 
ಲಕ್ಷಗಳವರೆಗೂ ಸಹಾಯಧನವನ್ನು ಮಂಜೂರು ಮಾಡಲಾಗುವುದು. 


3. ಕೌಶಲ್ಯಾಭಿವೃದ್ಧಿ ತರಬೇತಿ ಕೇಂದ್ರ/ಸಾಮಾನ್ಯ ಸೌಲಭ್ಯ ಕೇಂದ್ರಗಳ ಸ್ಥಾಪನೆ ಕಾರ್ಯಕ್ರಮ 


ಪರಿಶಿಷ್ಟ ಜಾತಿ/ ಪರಿಶಿಷ್ಟ ಪಂಗಡಗಳು ಸ್ಥಾಪಿಸುವ ಕ್ಲೆಗಾರಿಕಾ ಸಂಘ / ಸಂಸ್ಥೆ / ಟಸ್ಟ್‌ ಅಥವಾ ಶೇಕಡ 51 ಕಂತ 
ಹೆಚ್ಚು ಇರುವ ಪರಿಶಿಷ್ಟ ಜಾತಿ 1. ಪರಿಶಿಷ್ಠ ಪಂಗಡದ ಸದಸ್ಯರನ್ನು ಒಳಗೊಂಡ ಇತರೆ ಸಂಘ/ ಸಂಸ್ಥೆಗಳಿಗೆ 
ಕೌಶಲ್ಯಾಭಿವೃದ್ಧಿ ತರಬೇತಿ ಕೇಂದ್ರಗಳನ್ನು pt ಸಾಮಾನ್ಯ ಸೌಲಭ್ಯ “ತಂದ್ರಿಗಳ ಸ್ಥಾಪನೆಗೆ ಸಂಬಂಧಪ ಟ್ವಿಂತೆ ಕಟ್ಟಡ 
ನಿಮಾನೇಣ ಮತ್ತು ಯಂತ್ರೋಪಕರಣ / ಿಪಕರಣಗಳೆ ಖರೀದಿಗೆ ಅನುದಾನವನ್ನು ನೀಡಲಾಗುವುದು. 


ಯೋಜನೆಯಡಿ ಅನುದಾನದ ಮಿತಿ: 


15 


Generated from eOlice by NAGARAJ MTB, CAI-MIN(NMTB), MINISTER, C&I SEC on 11/03/2022 09.55 AM 


File No. C 1 50/8S1/2022-SSI-C&l SEC (Computer No. 717488) 
380241712022 ಧಟ್ರತ್ಟ ಬ್ರವೃದ್ಧಿ ತರಬೇತಿ ಕೇಂದ್ರ/ಸಾಮಾನ್ಯ ಸೌಲಭ್ಯ ಕೇಂದ್ರಗಳ ಸ್ಥಾಪನೆಗೆ ಯೋಜನಾ ವೆಚ್ಚದ ಮೇಲೆ ಶೇ. 60 ರಷ್ಟು 
ಅಥವಾ ಗರಿಷ್ಟ ರೂ.20.00 ಲಕ್ಷಗಳವರೆವಿಗೂ ಈ ಕೆಳಕಂಡಂತೆ ಅನುದಾನ ಪಡೆಯಲು ಅರ್ಹವಿರುತ್ತದೆ. 


ಕಟ್ಟಡ ನಿರ್ಮಾಣ: ಕಟ್ಟಡದ ವೆಚ್ಚದ ಶೇಕಡ 60 ರಷ್ಟು ಅಥವಾ ಗರಿಷ್ಟ ರೂ.12.00 ಲಕ್ಷಗಳವರೆಗೂ ಕಟ್ಟಡ ನಿರ್ಮಾಣಕ್ಕೆ 
ಅನುದಾನ ನೀಡಲಾಗುವುದು. ಉಳಿದ ಕಟ್ಟಡದ ವೆಚ್ಚವನ್ನು ಸಂಸ್ಥೆಯೆ ಸಂಪೂರ್ಣವಾಗಿ ಭರಿಸುವುದು. 


ಯಂತ್ರೋಪಕರಣ / ಉಪಕರಣಗಳ ಖರೀದಿಗೆ: ಯಂತ್ರೋಪಕರಣ / ಉಪಕರಣಗಳ ವೆಚ್ಚದ ಶೇ. 60 ರಷ್ಟು ಅಥವಾ 
ಗರಿಷ್ಟ ರೂ.8.00 ಲಕ್ಷಗಳವರೆಗೂ ಯಂತ್ರೋಪಕರಣ/ಉಪಕರಣಗಳ ಖರೀದಿಗೆ ಅನುದಾನ “ನೀಡಲಾಗುವುದು. ಉಳಿದ 
ಯಂತ್ರೋಪಕರಣಗಳ ವೆಚ್ಚವನ್ನು ಸಂಸ್ಥೆ ಸ್ಥೆಯೇ ಭರಿಸುವುದು. 


4. ಸಣ್ಣಿ/ಅತಿ ಸಣ್ಣ ಕೈಗಾರಿಕೆಗಳಿಗೆ “ಡಿ” ಮಾದರಿಯ ಮಳಿಗೆಯ ವೆಚ್ಚದ ಮೇಲೆ ರಿಯಾಯಿತಿ ದರದಲ್ಲಿ ಹಂಚಿಕೆ ಮಾಡುವ 
ಕಾರ್ಯಕ್ರಮ 


ಸಣ್ಣ ಅತೀ ಸಣ್ಣ ಕೈಗಾರಿಕೆ ಸ್ಥಾಪಿಸಲು ಶೇ.75 ರಷ್ಟು ರಿಯಾಯಿತಿ ದರದಲ್ಲಿ ಮಳಿಗೆಗಳನ್ನು ಕೆಎಸ್‌ಎಸ್‌ಐಡಿಸಿ ವತಿಯಿಂದ 
ಕೈಗಾರಿಕಾ ವಸಾಹಾತುವಿನಲ್ಲಿ ನಿರ್ಮಾಣ ಮಾಡಿ ಪರಿಶಿಷ್ಠ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಉದ್ಯಮಶೀಲರಿಗೆ 
ಕೈಗಾರಿಕಾ ಸ್ಥಾಪನೆಗಾಗಿ ಹಂಚಿಕೆ ಮಾಡಲಾಗುವುದು. ' 


5, ಅತೀ ಸಣ್ಣ/ಸಣ್ಣ ಕೈಗಾರಿಕಾ ಘಟಕಗಳಿಗೆ ಸಾಫ್ಟ್‌ ಸೀಡ್‌ ಕ್ಯಾಪಿಟಲ್‌ ಆರ್ಥಿಕ ಸಹಾಯ: 


ಈ ಯೋಜನೆಯಡಿ ಪ.ಜಾ/ಪ.ಪಂ. ಉದ್ಯಮಿದಾರರು ಬ್ಯಾಂಕ್‌/ ಹಣಕಾಸು ಸಂಸ್ಥೆಗಳಿಂದ ಸಾಲ ಪಡೆದು ಹೊಸ ಘಟಕ 
ಸ್ಥಾಪಿಸುವ ಮೊದಲ ಪೀಳಿಗೆ ಉದ್ದಿಮೆದಾರಿಗೆ ಒಟ್ಟು ಯೋಜನಾ ವೆಚ್ಚದ ಸಿರಾಸ್ಟ್ರಿಯ (ಮೇಲಿನ ಬಂಡವಾಳ ಹೂಡಿಕೆಯಲ್ಲಿ 
The Debt Equity Ratio 2:1 ಪ್ರಕಾರ (2 ರಷ್ಟು ಬ್ಯಾಂಕ್‌/ ಹಣಕಾಸು ಸಂಸ್ಥೆಗಳಿಂದ ಸಾಲ ಮತ್ತು 1/3 ಪ್ರವರ್ತಕರ 
ಬಂಡವಾಳ) ಘಟಕಕ್ಕೆ ಪ್ರವರ್ತಕ ಬಂಡವಾಳ ಹೂಡಿಕೆಯ 1/3 ರಲ್ಲಿ ಶೇ.50 ರಷ್ಟು ಬಡ್ಡಿ ರಹಿತ ಸಾಫ್ಟ್‌ ಸೀಡ್‌ ಕ್ಯಾಪಿಟಲ್‌ 
ಆರ್ಥಿಕ ಸಹಾಯ ನೀಡಲಾಗುವುದು. ನ 


$; 


ನ ~ಅರ್ಹ-ಸಹಾಯಧನ ಮೊತ್ತ: ಲ ಮ ಸ pO OE 


ಅತಿ ಸಣ್ಣ 'ಮತ್ತು ಸಣ್ಣ ಘಟಕದ ವೆಚ್ಚ (ಯೋಜನಾ ವೆಚ್ಚ 1 ಸಿರಾಸ್ಕಿ ಮೇಲಿನ! ಬಂಡವಾಳ ಹೂಡಿಕೆ) ರೂ.5.00 
ಕೋಟಿಗೆ ಮೀರದ ಪ್ರಸ್ತಾವನೆಗಳಿಗೆ ಗರಿಷ್ಠ ರೂ. 75.00 ಲಕ್ಷಗಳ ವರೆಗೆ ಸಾಫ್ಟ್‌ ಸೀಡ್‌ ಕ್ಯಾಪಿಟಲ್‌ ಆರ್ಥಿಕ ಸಹಾಯ 
ನೀಡಲಾಗುವುದು. , , 


ಮಂಜೂರಾತಿ ಸಮಿತಿ: 


ಪರಿಶೀಲನಾ ಸಭೆಯಲ್ಲಿ ಶಿಫಾರಸ್ಲಾದ ಘಟಕಗಳಿಗೆ ವಿವರವಾಗಿ ಪರಿಶೀಲಿಸಿದ ನಂತರ ಮಂಜೂರಾತಿ ಸಮಿತಿ ಸಭೆಯಲ್ಲಿ 
ಸಾಫ್ಟ್‌ ಸೀಡ್‌ ಕ್ಯಾಪಿಟಲ್‌ ಆರ್ಥಿಕ” ಸಹಾಯ ಮಂಜೂರಾತಿ ಮಾಡಲಾಗುವುದು. 


6. ಪರಿಶಿಷ್ಟ 'ಜಾತಿ/ಪರಿತಷು ಪಂಗಡದ ಉದ್ದಿಮೆದಾರರಿಗೆ ಅಧ್ಯಯನ ಪ್ರವಾಸ: 


ಪರಿಶಿಷ್ಟ ಜಾತಿ / ಪರಿಶಿಷ್ಟ ಪಂಗಡದ ಉದ್ದಿಮೆದಾರರು ತಮ್ಮ ಕೈಗಾರಿಕೆ ಚಟುವಟಿಕೆಯನ್ನು ಅಭಿವ್ನ ೈದ್ಧಿಪಡಿಸಲು/ ಆಧುನಿಕ 
1 ತಾಂತಿಕ ನೈಪುಣ್ಯತೆ ಹೊಂದಲು "ಹಾಗೂ ಮಾರುಕಟ್ಟ ಅಭಿವೃದ್ಧಿಗೆ ಸಘಾಯಕವಾಗಿ ಇತರ ರಾಜ್ಯಗಳು 
- ಹೊರದೇಶಗಳಿಗೆ ಪ್ರವಾಸ ಕೈಗೊಂಡು ಅಧ್ಯಾಯನ ಮಾಡಲು" ತಗಲುವ "ಪ್ರವಾಸ ವೆಚ್ಚದಲ್ಲಿ ಸರ್ಕಾರದ ವತಿಯಿಂದ 
ಶೇ. 90ರಷ್ಟು ರಿಯಾಯಿತಿ ಮಂಜೂರು ಮಾಡಲಾಗುವುದು. - 


* ಅಧ್ಯಯನ ಪ್ರವಾಸವು ಇತರೆ ರಾಜ್ಯಗಳಲ್ಲಿ ಕೈಗೊಂಡಿದ್ದಲ್ಲಿ, ಒಬ್ಬ ಅಭ್ಯರ್ಥಿಗೆ ಗರೆಷ್ಠ ರಿಯಾಯಿತಿ ರೂ.15,000/- 
ಗಳು ಅಥವಾ ನಿಖರವಾದ ಖರ್ಚು, ಇವುಗಳಲ್ಲಿ ಯಾವುದು ಕಡಿಮೆಯೋ, ಅದನ್ನು ಪರಿಗಣಿಸಲಾಗುವುದು. 

. "ಅಧ್ಯಯನ ಪ್ರವಾಸವು ಹೊರದೇಶಗಳಲ್ಲಿ ಕೈಗೊಂಡಿದ್ದಲ್ಲಿ "ಒಬ್ಬ ಅಭ್ಯರ್ಥಿಗೆ ಗರಿಷ್ಟ ರಿಯಾಯಿತಿ ಶೇ.90 ರಷ್ಟು ಅಥವಾ 
ರೂ.1,00,000/-ಗಳು ಇವುಗಳಲ್ಲಿ ಯಾವುದು ಕಡಿಮೆಯೋ. ಅದನ್ನು ಪರಿಗಣಿಸಲಾಗುವುದು. 


ಪರಿಶಿಷ್ಟ ಜಾತಿ / ಪರಿಶಿಷ್ಟ ಪಂಗಡದವರು. ಕೆಎಸ್‌.ಎಫ್‌ ಸಿ ಮತ್ತು ಇತರೇ ಹಣಕಾಸು ಸಂಸ್ಥೆಯವರು ವಿಧಿಸಿರುವ 
ಪರಿಷ್ಕರಣಾ ಶುಲ್ಕ, ಏಕಕಾಲಿಕ ಸಾಲ ವಿತರಣಾ ಶುಲ್ಕ ಮತ್ತು ಇತರೆ ಶುಲ್ಕಗಳೆ ಮರುಪಾವತಿ 


ನಾಂಕ: 01- 04-2017 ರಿಂದ ಮೊದಲ ಬಾರಿಗೆ ಪರಿಶಿಷ್ಟ ಜಾತಿ / ಪರಿಶಿಷ್ಟ ಪಂಗಡದವರು ಸ್ಥಾಪಿಸುವ ಸಣ್ಣ ಮತ್ತು 


ಅತೀ ಸಣ್ಣ ಘಟಕಗಳೂ ಸಾಲ ಪಡೆಯುವ ಸಂದರ್ಭದಲ್ಲಿ ಕೆಎಸ್‌.ಎಫ್‌ ಸಿ ಮತ್ತು !ಇ ಇತರೇ ಹಣಕಾಸು ಸಂಸ್ಥೆಯವರು 


16 


Generated from eOrice by NAGARAY) MTB, C&I-MIN(NMTB), MINISTER, C&I SEC on 11/03/2022 09:55 AM. 


pS 


File No. C1/50/$81/2022-SSI-C&l SEC (Computer No. 717488) 


3892411120221 0ಓನ್ಸಿಭ್ಬುವ ಪರಿಷ್ಠರಣಾ ಶುಲ್ಕ, ಕಾನೂನು ಶುಲ್ಕ, ಏಕಕಾಲಿಕ ಸಾಲ ವಿತರಣಾ ಶುಲ್ಕ ಮತ್ತು ಇತರೆ ಶುಲ್ಕಗಳನ್ನು 
ಭರಿಸಲಾಗುವುದು. 


8. ವಿದ್ಯುಚ್ಛಕಿ ಸಹಾಯಧನ: 


ಪರಿಶಿಷ್ಟ ಜಾತಿ/ಪರಿಶಿಷ್ಟ ಪಂಗಡದ ಉದ್ಯಮಗಳು ದಿನಾಂಕ:01-04-2017 ರಿಂದ ಪ್ರಾರಂಭವಾಗಿರುವ ಹೊಸ ಸ ಸಣ್ಣ ಮತ್ತು 
ಅತೀ ಸಣ್ಣ ಕೈಗಾರಿಕಾ ಘಟಕಗಳಿಗೆ ದಲ 5 ವರ್ಗಗಳ ಅವಧಿಗೆ ಪ್ರತಿ ಯುನಿಟ್‌ಗೆ 2 ರೂ.ಗಳಷ್ಟು ವಿದ್ಯುಚ್ಛಕ್ತಿ 
_ ಸಹಾಯಧನ ನೀಡಲಾಗುವುದು. 


9. ವಿಶೇಷ ಘಟಕ ಯೋಜನೆ ಮತ್ತು ಗಿರಿಜನ ಉಪಯೋಜನೆ ವಸತಿ ಕಾರ್ಯಾಗಾರ ಯೋಜನೆ 


2017-18ನೇ ಸಾಲಿನಿಂದ ರಾಜೀವ್‌ ಗಾಂಧಿ, ಗಾಮೀಣ ವಸತಿ ನಿಗಮದ ಸಹಯೋಗದೊಂದಿಗೆ ವಿಶೇಷ ಘಟಕ 
ಯೋಜನೆ ಮತ್ತು ಗಿರಿಜನ ಉಪಯೋಜನೆಯ ವಸತಿ ಕಾರ್ಯಾಗಾರ ಯೋಜನೆಯನ್ನು ಅನುಷ್ಠಾನ ಮಾಡಲಾಗುತ್ತಿದೆ. 
ಈ ಯೋಜನೆಯಡಿ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಪ್ರಕಿ ಘಟಕದ ವೆಚ್ಚ ಅನುಕಮುವಾಗಿ ರೂ.3.00 ಲಕ್ಷ ಮತ್ತು 
ರೂ.3.25 ಲಕ್ಷಗಳನ್ನು ನಿಗದಿಪಡಿಸಲಾಗಿದೆ. ಇದರಲ್ಲಿ ರಾಜೀವ್‌ ಗಾಂಧಿ ಗ್ರಾಮೀಣ ವಸತಿ ನಿಗಮದ ಮೂಲಕ ಕಮವಾಗಿ 
ರೂ.75 ಲಕ್ಷ ಮತ್ತು ರೂ.2.00 ಲಕ್ಷ ಭರಿಸಲಾಗುವುದು. ರೂ.00 ಲಕ್ಷ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯ 
ಸಹಾಯಧನ 'ಮತ್ತು ಫ ಫಲಾನುಭವಿಗಳು ರೂ.25 ,000/- ಭ್ರರಿಸ ಸಬೇಕಾಗಿರುತ್ತದೆ.. - 


17 


- Generated from eOllice by NAGARAS MTB, CBI-MIN{NMFB), MINISTER, CAI SEC on 11/03/2022 09.55 Al 


File No. C 1/50/8$1/2022-SSI-C&l| SEC {Computer No. 717488) 5 


3802417/2022/ ಧ್ರ! ಕೈಗಾರಿಕಾ ನೀತಿ 2020-25. ರಡಿಯಲ್ಲಿ ಎಂ.ಎಸ್‌.ಎಂ.ಇ ಗಳಿಗೆ ದೊರೆಯುವ ಪ್ರೋತ್ಸಾಹ ಷುತ್ತು w: 


ರಿಯಾಯಿತಿಗಳು: 


ಉತ್ತೇಜನದ ಮಾದರಿ 


"T ವಿಶೇಷ ಸರ್‌ (ಪ.ಜಾತಿ/ನೆ.ಪಂ. ಮೆಹಿಳಿಯರು,ಅಲ್ಪಸಂಖ್ಯಾತೆರು, ವಿಕಲಾಂಗರು 


ಸಾಮಾನ್ಯ ಪ್ರವರ್ಗ 
ಹಾಗೂ ಮಾಜಿಉದ್ಯಮಶೀಲ ಸೈನಿಕರು. 


ಸೂಕ್ಷ್ಮ ಮತ್ತು ಸಣ್ಣ 
ಕೈಗಾರಿಕೆಗಳಿಗೆ ಹೂಡಿಕ 
ಉತ್ತೇಜನಾ ಸಹಾಯಧನ 


ಸ್ಸ್‌ ಸಾರ 

ವಲಯ 1 ವಿಎಫ್‌ಎಯೆ 30% (ಗರಿಷ್ಟ ರೂ.25ಲಕ್ಷ) 
ವಲಯ 2: ವಿಎಫ್‌ಎಯ 25% (ಗರಿಷ್ಟ ರೂ.20ಲಕ್ಷ) 
ವಲಯ 3; ಇಲ್ಲ 


ಕ್ಸ ಕೈಗಾರಿಕೆಗಳು 
ವಲಯ 1 ವಿಎಘ್‌ಎಯ 35% (ಗರಿಷ್ಟ ರೂಪಿಕಿಲಕ್ಸು 
ವಲಯ 2: ವಿವಿಘ್‌ಎಯ 30% (ಗರಿಷ್ಟ ರೂ.25ಲಕ್ಷ) 
ವಲಯ 3: ವಿಎಫ್‌ಎನ 10% (ಗರಿಷ್ಟ ರೂ.!0ಲಕ್ಷ) 


ಸಣ್ಣ ಕೈಗಾರಿಕೆಗಳು 
ವಲಯ 1: ವಿಎಫ್‌ಎಯ 25% (ಗರಿಷ್ಟ ರೂ.100೦ಕ್ಷ) 
ವಲಯ 2: ವಿಎಘ್‌ಎಯ 20% (ಗರಿಷ್ಟ ರೂ.90ಲಕ್ಸ) 
ವಲಯ 3: ಇಲ್ಲ 


ಸಣ್ಣಿ ಕೈಗಾರಿಕೆಗಳು 

ವಲಯ 1: ವಿಎಘ್‌ಎಯ 30% (ಗರಿಷ್ಟ ರೂ.105ಲಕ್ಷ) 
ವಲಯ 2: ವಿಎಫ್‌ಎಯ 25% (ಗರಿಷ್ಟ ರೂ.95ಲಕ್ಷ) 
ವಲಯ 3: ವಿಎಫ್‌ಎನ 10% (ಗರಿಷ್ಟ ರೂ.25ಲಕ್ಷ) 


ವಲಯ | ಮತ್ತು 2 ರಲ್ಲಿ ವಿಎಘ್‌ಎಯ 5% ಹೆಚ್ಚುವರಿ ಸಬ್ಬಿಡಿ ಗರಿಷ್ಟ ರೂ.5 
ಲಕ್ಷ 
A 


ವಿಎಫ್‌ಎ -ಸ್ಸಿ! ರಾಸ್ತಿಯ ಮೌಲ್ಯ 


ಸಾಚನೆ ಇ 

ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳು ಪ್ರತೀ ಆರ್ಥಿಕ ವರ್ಷದಲ್ಲಿ ವಹಿವಾಟಿನ ಶೇ.10 ರಷ್ಟು ಹೂಡಿಕೆ ಉತ್ತೇಜನ ಸಬ್ದಿಡಿಯನ್ನು ಪಡೆಯಬಹುದು 
ಮತ್ತು ಈ ಸಹಾಯಧನವನ್ನು ವಾಣಿಜ್ಯ ಉತ್ಸಾದನೆ ಆರಂಭಿಸಿದ ದಿನಾಂಕದಿಂದ ಗರಿಷ್ಠ 5 ಆರ್ಥಿಕ ವರ್ಷಗಳವರೆಗೆ ವಿಸ್ತರಿಸಬಹುದು. ಇಂತಹ 
ಸಂಚಿತ ಹೂಡಿಕೆ ಉತ್ತೇಜನಾ ಸಬ್ಬಿಡಿಯು ಮೇಲ್ಕಾಣಿಸಿದ ಗರಿಷ್ಟ ಮಿತಿಗೆ ಒಳಪೆಟ್ಟಿರುತ್ತದೆ. ಈ ಹೂಡಿಕೆ ಉತ್ತೇಜನಾ ಸಬ್ದಿಡಿಯ ಮಿತಿಯು ಅವಧಿ 
ಮುಗಿಯುವವರೆಗೆ (5ಆರ್ಥಿಕ ವರ್ಷಗಳವರೆಗೆ ಅಥವಾ ಮಿತಿ ಮುಗಿಯುವವರೆಗೆ ಯಾವುದು ಮೊದಲೋ ಅಲ್ಲಿವರೆಗೆ ಅನ್ವಯವಾಗುತ್ತದೆ 
ಮತ್ತು ಇದನ್ನು ಮುಂದೂಡುವಂತಿಲ್ಲ. 


ಮಧ್ಯಮ ಕೈಗಾಂಕಿಗಂಗ | ವಷ್ಯವ ಕೈಗಾರಗಳಿ 
ಹೂಡಿಕೆ ಉತ್ತೇಜನಾ ವಸು ಬನನು ಎಎನ್‌ ಎಮಿ 
ದಾ ಲಾ -1-ಸಬ್ಬಿಡಿ ಎಎ pe pe Ro SS ET EES eee -ವಿಎಫಘ್‌ಎಯ 40K] 
ನವ್‌ \ 
ಮೊದಲ 10 ಕೋಟಿ F ] ನ 
ರೂಗಳಿಗೆ ಕನಿಷ್ಟ 
K ಉದ್ಯೋಗಾವಕಾಶ ಸೂಚನೆ: 


ಸಂಖ್ಯೆ 20 ಮತ್ತು 
ಮುಂದಿನ ಹೆಚ್ಚುವರಿ 
ಪ್ರತೀ ರೂ.10 ಕೋಟಿಗೆ 


ಮಧ್ಯಮ ಕೈಗಾರಿಕೆಗಳು ಹೂಡಿಕೆ ಉತ್ತೇಜನ ಸಬ್ಲಿಡಿಯನ್ನು ಪ್ರತೀ ಆರ್ಥಿಕ ವರ್ಷದಲ್ಲಿ ವಹಿವಾಟಿನ ಶೇಕಡಾವಾರು ಪಡೆಯಬಹುದಾಗಿದ್ದು 
ಮೇಲ್ವಾಣಿಸಿದಂತೆ ವಾಣಿಜ್ಯ ಉತ್ಪಾದನೆ ಆರಂಭಿಸಿದ ಗರಿಷ್ಟ ಅವಧಿಗೆ ಅನ್ವಯವಾಗುವುದು. ಇಂತಹ ಸಂಚಿತ ಹೂಡಿಕೆ ಉತ್ತೇಜನಾ ಸಬ್ದಿಡಿಯು 
ವಿಎಫ್‌ಎ ಮಿತಿ ಅಥವಾ ಅವಧಿ ಮುಗಿಯುವವರೆಗೆ ಯಾವುದು ಮೊದಲೋ ಅಲ್ಲಿವರೆಗೆ ಅನ್ಸಯವಾಗುತ್ತದೆ ಮತ್ತು ಓದನ್ನು ಮುಂದೂಡುವಂತಿಲ್ಲ. 
ಕಡಿಮೆ ಉದ್ಯೋಗಾವಕಾಶ ಒದಗಿಸಲು ಬಯಸುವ ಮಧ್ಯಮ ಕೈಗಾರಿಕೆಗಳು/ಹೂಡಿಕೆಗೆ ತಕ್ಕಂತೆ ನಿಗದಿಪಡಿಸಿದ ಉದ್ಯೋಗಾವಕಾಶ ನೀಡಲು 


ಗಾರ ಸಾಧ್ಯವಾಗದ ಕೈಗಾರಿಕೆಗಳಿಗೆ ಒಟ್ಟು ಒದಗಿಸಿದ ಉದ್ಯೋಗಾವಕಾಶಕ್ಕೆ ಅನುಗುಣವಾಗಿ ವಹಿವಾಟು ಶೇಕಡಾವಾರು ಪ್ರಮಾಣ ಕಡಿಮೆ ಆಗುವುದು. 
ಪ್ರಮಾಣಾನುಪಾತದಂತೆ ಹೀಗಿದ್ದರೂ ಗರಿಷ್ಠ ಅವಧಿ ಮತ್ತು ವಿಎಫ್‌ಎ ಮೇಲ್ಕಂಡಂತೆ ಇರಲಿದೆ. 
ಸ್ವಾಂಪ್‌ ತುಲ್ಕ ವಿನಾಯಿತಿ ಮತ್ತ ನೋಂದಣಿ ಶುಲ್ಕದಲ್ಲಿ ರಿಯಾಯಿತಿ: 
ರಾಜ್ಯ ಹಣಕಾಸು ನಿಗಮ, ರಾಷ್ಟ್ರಮಟ್ಟದ ಹಣಕಾಸು ಸಂಸ್ಥೆಗಳು,ವಾಣಿಜ್ಯ ಬ್ಯಾಂಕ್‌ಗಳು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್‌ಗಳು. ಸಹಕಾರಿ ಬ್ಯಾಂಕ್‌ಗಳು. 
ಖಾದಿ ಮತ್ತು ಗ್ರಾಮೀಣ ಕೈಗಾರಿಕೆ ಮಂಡಳಿ, ಖಾದಿ ಮತ್ತು ಗ್ರಾಮೀಣ ಕೈಗಾರಿಕೆ ಆಯೋಗ(ಕಮಿಷನ್‌). ಕರ್ನಾಟಕ ರಾಜ್ಯ ಪ.ಜಾತಿ/ಪ.ವರ್ಗ 
ಅಭಿವೃದ್ಧಿ ನಿಗಮ, ಕರ್ನಾಟಕ ರಾಜ್ಯ ಅಲ್ಲಸಂಖ್ಯಾತ ಅಭಿವೃದ್ಧಿ ನಿಗಮ ಮತ್ತಿತರ ಸಂಸ್ಥೆಗಳಿಂದ ಸಾಲ ಪಡೆಯಲಿಕ್ಕಾಗಿ ಸಾಲ ಒಪ್ಪಂದ, ಸಾಲ 
-ಕರಾರು ಪತ್ರ, ಅಡಮಾನ, ಅಡಮಾನಿಕೆ ದಸ್ತಾವೇಜುಗಳಿಗಾಗಿ - ಸರ್ಕಾರ - ಕಾಲಾನುಕ್ರಮವಾಗಿ ಹೊರಡಿಸುವ ಅಧಿಸೂಚನೆಗಳಿಗೆ . ಅನುಗುಣವಾಗಿ 
ನೀಡಬೇಕಾದ ಸ್ಥಾಂಪ್‌ ಶುಲ್ಕದಿಂದ ಆರಂಭದ 5 ವರ್ಷಗಳ ಕಾಲ ಮಾತ್ರ ವಿನಾಯಿತಿ ನೀಡಲಾಗುವುದು. 
ವಂವಸ್‌ಎಂಇಗಳಿಗೆ 
ಸ್ಟಾಂಪ್‌ ಶುಲ್ಕ(ಡ್ಯೂಟಿ) ಕೈಗಾರಿಕೋದ್ಯಮಿಗಳು, ಕೈಗಾರಿಕಾ ನಿವೇಶನ, ಷೆಡ್‌ಗಳು, ಕೈಗಾರಿಕಾ ಟೆನ್‌ಮೆಂಟ್ಸ್‌ ಮತ್ತು ಬಹುಮಹಡಿ ಸಂಕೀರ್ಣದ ಕಾರ್ಪಾನೆಗಳನ್ನು ಕರ್ನಾಟಕ 
ವಿನಾಯಿತಿ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ, ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮ, ಕಿಯಾವಿಕ್ಸ್‌, ಕೈಗಾರಿಕಾ ಸಹಕಾರ ಸಂಘಗಳು, 
ಅನುಮೋದಿತ ಖಾಸಗಿ ಕೈಗಾರಿಕಾ ವಸಾಹತುಗಳು/ಪಾರ್ಕ್‌ಗಳು, ಆಹಾರ ಪಾರ್ಕ್‌ಗಳು, ಕರ್ನಾಟಕ/ಭಾರತ ಸರ್ಕಾರದಿಂದ ರಚಿಸಲಾದ ವಿಶೇಷ 
ಉದ್ದೇಶ ವಾಹನ(ಎಸ್‌!ಹಿ.ವಿ)ಗಳಿಂದ ಹಂಚಿಕೆ ಪಡೆಯುವಲ್ಲಿ ಕೈಗಾರಿಕಾ ಉದ್ದಿಮೆಗಳು ಮಾಡಿಕೊಂಡ ಭೋಗ್ಯ ಪತ್ರ (ಲೀಸ್‌ ಡೀಡ್ಸ್‌), ಭೋಗ್ಯ 
- ಮತ್ತು ಕ್ರಯ ಪತ್ರ, ಉಪ-ಭೋಗ್ಯ(ಸಬ್‌ ಲೀಸ್‌) ಹಾಗೂ ಪರಿಪೂರ್ಣ ಕ್ರಯ ಪತ್ರಗಳಿಗೂ ಈ ಕೆಳಗಿನಂತೆ ವಿನಾಯಿತಿ ನೀಡಬೇಕು. 
ವಲಯ 1 : 100% ವಲಯಿ 1 : 100% 
ವಲಯ 2 : 100% ವಲಯ 2 : 100% 
ವಲಯ 3 : ಇಲ್ಲ ವಲಯ 3 75% 
ಎಂಎಸ್‌ಎಂಇಗಳಿಗೆ 
ನೋಂದಣಿ ಶುಲ್ಕದಲ್ಲಿ ವಲಯ], ವಲಯ 2: ರೂ.1000/-ಕ್ಕೆ ರೂ.|- ಎಲ್ಲಾ ವಲಯಗಳಿಗೆ :ರೂ, 1000/-ಕ್ಕೆ ರೂ./- 
ರಿಯಾಯಿತಿ ವಲಯ 3 : ಇಲ್ಲ 


ರಿಯಾಯಿತಿಗಳು ಕೆಎಲ್‌ಆರ್‌ ಕಾಯ್ದೆ 1961ರ ಸೆಕ್ಷನ್‌ 109ರ ಅಡಿಯಲ್ಲಿ ಖರೀದಿಸಿದ 


Generated from eOflice by NAGARAJ MTB, CA-MIN(NMTB}, MINISTER, C81 SEC on 11/03/2022 09:55 AM 


18 


3802417/2022/at-sst 


- 


File No. C 1/50/881/2022-SSI-C&I SEC (Computer No. 717488) 


ಉತ್ತೇಜನದ ಮಾದರಿ ಸಾಮಾನ್ಯ ಪ್ರವರ್ಗ 


ವಿಶೇಷೆ ಪ್ರವರ್ಗ (ಪ.ಜಾತಿ/ಷೆ.ಪೆಂ. ಮಹಿಳೆಯರು. ಅಲ್ಪಸಂಖ್ಯಾತರು, ವಿಕಲಾಂಗರು 


ಹಾಗೂ ಮಾಜಿಉದ್ಯಮಶೀಲ ಸೈನಿಕರು. 


ರಿಯಾಯಿತಿ/ವಿನಾಯಿತಿ ನೀಡಲಾಗುವುದು. 


ಭೂಮಿ ಹಾಗೂ `'ಎಸ್‌ಎಲ್‌ಡೆಬ್ಬಸಿಸಿ/ಡನಿರ್‌ಡಬ್ಬ್ಯುನಿಸ ಅನುಮೋರಿತ `ಹಜಜನಗಳ ಕೈಗಾಕಾ ಭೊಪರವತತಹಾಮಯ ಸಾರ 
ಖರೀದಿಗೂ ಅನ್ವಯವಾಗುವುದು. ಸ್ವಾಧೀನಪಡಿಸಿಕೊಂಡ ಭೂಮಿಗೆ ಪರಿಹಾರವಾಗಿ ಕೆಐಎಡಿಬಿ ಭೂ ಮಾಲೀಕರಿಗೆ ನೀಡುವ ಭೂಮಿಗೂ ಈ 


2 ಭೂಮಿ.ಕೈಗಾರಿಕಾ ನಿವೇಶನ, ಷೆಡ್‌ಗಳು, ಕೈಗಾರಿಕಾ ಟೆನ್‌ಮೆಂಟ್ಸ್‌ಗಳಿಗೆಭೋಗ್ಯದ ಅವಧಿ ಮುಗಿದ ಬಳಿಕ ಅಂತಿಮ ಕ್ರಯ ಪತ್ರ (ಸೇಲ್‌ 
ಡೀಡ್‌)ದ ನೋಂದಣಿಗೂ ಕೈಗಾರಿಕಾ ನೀತಿಯಲ್ಲಿ ನಮೂದಿಸಿರುವಂತೆ ಭೋಗ್ಯ ಮತ್ತು ಕ್ರಯಪತ್ರ (ಲೀಸ್‌ ಕಮ್‌ ಸೇಲ್‌ ಡೀಡ್‌) ಮಾಡುವ 
ವೇಳೆ ಚಾಲ್ತಿಯಲ್ಲಿದ್ದ ಪ್ರಕಾರ ಸ್ಟಾಂಪ್‌ ಶುಲ್ಯ ವಿನಾಯ್ತಿ ಮತ್ತು ನೋಂದಣಿ ಶುಲ್ಕಗಳಲ್ಲಿ ರಿಯಾಯ್ತಿ ಲಭ್ಯವಾಗುವುದು. 


ಎಂಎಸ್‌ಎಂಗಳಗ ಭೊ ಪರ T ; 100% oT TOOK 
ಪರಿವರ್ತನಾ ಶುಲ್ಕ ವಲಯ 2 : 100% ವಲಯ 2 : 100% 
ಮರುಪಾವತಿ ವಲಯ 3 : ಇಲ್ಲ ್ಲ ವಲಯ3 : 75% 
SH ವಲಯ 1 : 100% 7 ವರ್ಷದವರೆಗೆ ವಲಯ! : 100% 8 ವರ್ಷದವರೆಗೆ 
_ p ವಲಯ 2 : 100% 6 ವರ್ಷದವರೆಗೆ ವಲಯ 2 : 100% 7 ವರ್ಷದವರೆಗೆ 
ತೆರಿಗೆ ವಿನಾಯಿತಿ 
ವಲಯ 3 : ಇಲ್ಲ ವಲಯ 3 : 100% 4 ವರ್ಷದವರೆಗೆ 
ಸನ್ಸ್‌ ಪತ್ತ 
ಕೈಗಾರಿಕೆಗಳಿಗೆ ವಲಯ 1 ಮತ್ತು 2ಕ್ಕೆ ಮಾತಃ ಬಳಸಿದ ಪ್ರತಿ ವಿದ್ಯುಳ ಯುನಿಟ್‌ ಒಂದಕ್ಕೆ ಪಾವತಿಸಿದ ವಿದ್ಯುತ್‌ ಶುಲ್ಕಕ್ಕೆ ರೂ.1/-ರಂತೆ 3 ವರ್ಷಗಳ ಅವಧಿವರೆಗೆ 
ವಿದ್ಯುತ್‌ಚೈ್ತಿ ಸಬ್ದಡಿ ವಿದ್ಯುತ್‌ಚ್ಛಕ್ತಿ ಸಬ್ಬಿಡಿ. : 
y 1 ಕಶಲಕರ್ಮಗೌಗೆ'ಠಾ 4 ಬಡ್ಗದರದ್ಸ ವಧ ಸಾಲಹರ್ಮಾ ತನನ್‌ ಪತ್ತ ದುಡಷ ಬಡವ ಸಾಲ: 
ಕುಶಲಕರ್ಮಿಗಳಿಗೆ 2. ಕುಶಲಕರ್ಮಿಗಳ ಕರಕುಶಲ ವಸ್ತುಗಳ ವಹಿವಾಟಿನ ಮೇಲೆ ಶೇ. 10%ರಷ್ಟು ಮಾರುಕಟ್ಟೆ ಅಭಿವೃದ್ಧಿ ನೆರವು (ಎಂಡಿಎ) 
ಬೆಂಬಲ 3. ಕರಕುಶಲ ಸಂಘಟನೆಗಳಿಗೆ, ಕರಕುಶಲ ಕಾಂಫ್ಲೆಕ್ಸ್‌ಗಳಿಗೆಸಮೂಹ ಮೊದಲಾದವುಗಳಿಗೆ ಯಂತ್ರೋಪಕರಣಗಳು.ಬಿಡಿ ಭಾಗಗಳಿಗೆ 75% 
ಅನುದಾನ ೫ 


ಸ್‌ವರಾಗಾಗತಾತರಾ 


| LL 


"| ಅಲ್ಲಕಂಖ್ಯಾತರು, ವಿಕಲಾಂಗರು ಹಾಗೂ ಮಾಜ ಸೈನಿಕ ಉದ್ಯಮಿಗಳು) 


ವಲಂಔT 3% 6 ವರ್ಷದವರಗ* 
ವಲಯ 2 : 5% 5 ವರ್ಷದವರೆಗೆ * 


ತಂತ್ರಜ್ಞಾನ ವಲಯ 3 :5%5 ವರ್ಷದವರೆಗೆ * 

ಮೇಲ್ಲರ್ಜೆಗೇರಿಸುವ 

ಮರುಕ ಮೇನ ಬಜ * ಭಾರತ ಸರ್ಕಾರದ ಸಿಎಲ್‌ಸಿಎಸ್‌ಎಸ್‌ (ಕ್ರೆಡಿಟ್‌ ಲಿಂಕ್ಷ್‌ ಕ್ಯಾಪಿಟಲ್‌ 
ಸಿ 


ಸಬ್ದಿಡಿ ಸ್ಕೀಂ-ಸಾಲ ಸಂಯೋಜಿತ ಬಂಡವಾಳ ಸಹಾಯಧನ 
ಯೋಜನೆ) ಅಡಿಯಲ್ಲಿ ಒಳಗೊಂಡಿರದ ಕೆಎಸ್‌ಎಫ್‌ಸಿ ಮತ್ತು 
ಅನುಸೂಚಿತ (ಷೆಡ್ಕೂಲ್ಲ) ವಾಣಿಜ್ಯ ಬ್ಯಾಂಕ್‌ಗಳಿಂದ ಪಡೆದ 
ಸಾಲಗಳಿಗೆ 


ಸಹಾಯಭನ 


ವಲ T5488 ವರ್ಷದವರೆಗೆ 
ವಲಯ 2 : 5% 5 ವರ್ಷದವರೆಗೆ * 
ವಲಯ 3 : 5% 5 ವರ್ಷದವರೆಗೆ * 


* ಭಾರತ ಸರ್ಕಾರದ ಸಿಎಲ್‌ಸಿಎಸ್‌ಎಸ್‌(್ರೆಡಿಟ್‌ ಲಿಂಕ್ಷ್‌ ಕ್ಯಾಪಿಟಲ್‌ 
ಸಬ್ದಿಡಿ ಸ್ಥೀಂ-ಸಾಲ ಸಂಯೋಜಿತ ಬಂಡವಾಳ ಸಹಾಯಧನ 
ಯೋಜನೆ) ಅಡಿಯಲ್ಲಿ ಒಳಗೊಂಡಿರದ ಕೆಎಸ್‌ಎಫ್‌ಸಿ ಮತ್ತು 
ಅನುಸೂಚಿತ (ಷೆಡ್ಕೂಲ್ಸ್‌) ವಾಣಿಜ್ಯ ಬ್ಯಾಂಕ್‌ಗಳಿಂದ ಪಡೆದ ಸಾಲಗಳಿಗೆ 


ಎಲ್ಲಾ ವಲಯಗಳಿಗೆ 

ವೆಚ್ಚದ 25% (ಗರಿಷ್ಟ ರೂ.50,000/-) ಅನುಬಂಧ 8ರಲ್ಲಿ 
ಉಲ್ಲೇಖಿಸಲಾದ ಭಾರತ ಸರ್ಕಾರದ ಮಾನ್ಯತೆ ಪಡೆದ 
ಪ್ರಯೋಗಾಲಯಗಳಿಂದ ತಂತ್ರಜ್ಞಾನ ಅಳವಡಿಸಿದ್ದ ಕ್ಕಾಗಿ 


ತಂತ್ರಜ್ಞಾನ ಅಳವಡಿಕೆಗೆ 


ಎಲ್ಲಾ ವಲಯಗಳಿಗೆ _ pa 
ವೆಚ್ಚದ 50% (ಗರಿಷ್ಟ ರೂ. ಲಕ್ಷ ಅನುಬಂಧ 8ರಲ್ಲಿ ಉಲ್ಲೇಖಿಸಲಾದ 
ಭಾರತ ಸರ್ಕಾರದ ಮಾನ್ಯತೆ ಪಡೆದ ಪ್ರಯೋಗಾಲಯಗಳಿಂದ ತಂತ್ರಜ್ಞಾನ 
ಅಳವಡಿಸಿದ್ದಕ್ಕಾಗಿ . 


ತಂತ್ರಜ್ಞಾನ ವೃವಹಾರ ಎಲ್ಲಾ ವಲಯಗಳಿಗೆ - 
ವಿಕಸನ ಕೇಂದ್ರ (ಟಿಬಐಸ) | ವಿಕಸನ ಕೇಂದ್ರ (ಇನ್‌ಕ್ಕುಬೇಷನ್‌ ಕೇಂದ್ರದ ವೆಚ್ಚದ 25% (ಗರಿಷ್ಟ 
ರೂ.50.00 ಲಕ್ಷ) (ವಲಯ 1 ರಲ್ಲಿ ಕನಿಷ್ಠ 1 ಟಿಬಿಐಸಿ) 


ಎಲ್ಲಾ ವಲಯಗಳಿಗೆ 
ವಿಕಸನ ಕೇಂದ್ರ (ಇನ್‌ಕೃುಬೇಷನ್‌ ಕೇಂದ್ರದ ವೆಚ್ಚದ 25% 
(ಗರಿಷ್ಯರೂ.60.00 ಲಕ್ಷ (ವಲಯ 1ರಲ್ಲಿ ಕನಿಷ್ಟ 1 ಟಿಬಿಐಸಿ } 


ಎಲ್ಲಾ ವರಹೌಗಾಗೆ 

ಐಎಸ್‌ಒ ಸರಣಿ ಪ್ರಮಾಣೀಕರಣ ವೆಚ್ಚದ 75% 

(ಗರಿಷ್ಟ ರೂ.75,000) 

ಬಿಐಎಸ್‌ ಪ್ರಮಾಣೀಕರಣ: ಬಿಐಎಸ್‌(ಬ್ಕೂರೋ ಆಫ್‌ ಇಂಡಿಯನ್‌ 
ಸ್ಪಾಂಡರ್ಡ್‌)ಗೆ ಪಾವತಿ ಮಾಡಬೇಕಾದ ಶುಲ್ಕದ 50% (ಗರಿಷ್ಟ 


ಎಲ್ಲಾ ವಲಹಾಗಗೆ 

ಐಎಸ್‌ಒ ಸರಣಿ ಪ್ರಮಾಣೀಕರಣ ವೆಚ್ಚದ 75% 

(ಗರಿಷ್ಟ ರೂ.1,00,000) 

ಬಿಐಎಸ್‌ ಪ್ರಮಾಣೀಕರಣ: ಬಿಐಎಸ್‌(ಬ್ಯೂರೋ ಅಫ್‌ ಇಂಡಿಯನ್‌ 
ಸ್ಥಾಂಡರ್ಡ್‌)ಗೆ ಪಾವತಿ ಮಾಡಬೇಕಾದ ಶುಲ್ಕದ 50% (ಗರಿಷ್ಟ 


3 ವರ್ಷಗಳ ಅವಧಿವರೆಗೆ ಗರಿಷ್ಟ ರೂ.75.000/- 


ಪ್ರಮಾಣಪತ್ರ ಶುಲ್ಕದ 100% ಮೊದಲ ವರ್ಷಕ್ಕೆ ಗರಿಷ್ಟ ರೂ.30.000/- 
ಪ್ರಮಾಣಪತ್ರ ಶುಲ್ಕದ 90% ಎರಡನೇ ವರ್ಷಕ್ಕೆ-ಗರಿಷ್ಟ ರೂ,27,000/- 
ಪ್ರಮಾಣಪತ್ರ ಶುಲ್ಕದ 80% ಮೂರನೇ ವರ್ಷಕ್ಕೆ ಗರಿಷ್ಟ ರೂ 18,000/- 


shed K ರೂ.20,000/-) & 25% ವೆಚ್ಚ (ಗರಿಷ್ಟ ರೂ.50.000/-)ಜಿಐಎಸ್‌ | ರೂ.25,000/-) & 25% ವೆಚ್ಚ (ಗರಿಷ್ಟ ರೂ.1,00,0000/--)ಜಿಐಎಸ್‌ 
ke ಈ "ಳ್ಳ ಅನುಮೋದಿಸಿದಂತೆ ಪೆರೀಕ್ಲಾ ಉಪಕರಣ ಖರೀದಿಗೆ ಅನುಮೋದಿಸಿದಂತೆ ಪರೀಕ್ಷಾ ಉಪಕರಣ ಖರೀದಿಗೆ 
ಉತ್ತೇಜನ 

ಹ! ಮಹಳಾ ಮಾಲಡ್ಸದ ವಾಣವ್ಯ ಇಡ್ಯವಡಬ್ಬುವವ ನ್ನನ್‌ ಪವನನನನಾ ಪದ್ಧ ವರಹಾ 


19 


Generated from eOifice by NAGARAJ MTB, CAI-MIN(NHAT8), MINISTER, Ca SEC on 11/03/2022 09:55 AM 


File No. C 1/50/$$1/2022-SSI-C&l SEC (Computer No. 717488) ” 
3802417/2022/C&l-Ssl 


K | 
ಯಾವ ರೀತಿಯ ಬೆಂಬಲ ಮಹಿಳೆಯರು, ಅಲ್ಪಸಂಖ್ಯಾತರು. ಎಕಲಾಂಗರು ಹಾಗೂ ಮಾಜಿ 


ಸೈನಿಕ ಉದ್ಯಮಿಗಳು) 

ಮಳೆ ನೀರು ಕೊಯ್ದು ಎಲ್ಲಾ ವಲಯಗಳಿಗೆ ಎಲ್ಲಾ'ವಲಜೌಗಾಗೆ 

” ಉಪಕರಣದ ಬೆಲೆಯ 50% (ಗರಿಪ್ಪ ರೂ.2 ಲಕ್ಷ) ಉಪಕರಣದ ಬೆಲೆಯ 75% (ಗರಿಷ್ಟ ರೂ.2.50 ಲಕ್ಷ ) 
ಎಲ್ಲಾ ವಲಯಗಳಿಗೆ 

ಉಪಕರಣದ ಬೆಲೆಯ 50% (ಗರಿಪ್ಪ ರೂ.7.50 ಲಕ್ಷ) 


ನೀರಿನ ಲೆಕ್ಕ ಪರಿಶೋಧನೆ(ಆಡಿಟ್‌)ಗೆ 


ತಗುಲಿದ ನೆಚ್ಚ ಮರುಪಾವತಿ 75% ಗರಿಪ್ಪ ರೂ.ಲಕ್ಷ ಪ್ರತೀ ನೀರಿನ ಆಡಿಟ್‌ಗೆ 75% ಗರಿಷ್ಟ ರೂ.!ಲಕ್ಷ ಪ್ರತೀ ನೀರಿನ ಆಡಿಟ್‌ಗೆ 


(ಒಂದು ಬಾರಿಗೆ) (ಒಂದು ಬಾರಿಗೆ) 


ಕೊ ಹೊರಸೂಸುವಿಕೆ ್ಲಾ ಪ ಎಲ್ಲಾ ವಲಯೆಗೌಗೆ 
ನೃ ತ್ಯಾಜ್ಯ ಉಪಕರಣದ ಬೆಲೆಯ 50% (ಗರಿಷ್ಟ ರೂ.7.50ಲಕ್ಷ) ಉಪಕರಣದ ಬೆಲೆಯ 75% (ಗರಿಷ್ಟ ರೂ.8.50ಲಕ್ಷ) 


ಇಲೆಕ್ಟಾನಿಕ್‌ ತ್ಯಾಜ್ಯ ಮತ್ತು ಪ್ಲಾಸ್ಟಿಕ್‌ ತ್ಯಾಜ್ಯ | ಎಲ್ಲಾ ವಲಯಗಳಿಗೆ ಎಲ್ಲಾ ವಲಯಗಳಿಗೆ 
ಗಳೆ ಮರುಬಳಕೆ ವಿಎಘ್‌ಎನ ಶೇ.5ರಷ್ಟು (ಗರಿಷ್ಟ ರೂ.10ಲಕ್ಷ) ವಿಎಫ್‌ಎನ ಶೇ.5ರಷ್ಟು (ಗರಿಷ್ಟ ರೂ.!2ಲಕ್ಷ) 


ತ್ಯಾಜ್ಯ ಸಂಸ್ಕರಣಾ ಘಟಕ(ಇಟಪಿ) ಎಲ್ಲಾ ವಲಯಗಳಿಗೆ - ಎಲ್ಲಾ ವಲಯಗಳ: 
ಸ್ಥಾಪನೆಗೆ ಸಹಾಯಧನ ಇಟಿಪಿಯ ವೆಚ್ಚದ ಶೇ.50 ರಷ್ಟು (ಗರಿಷ್ಟ ರೂ.50 ಲಕ್ಷ) ಇಟಿಪಿಯ ವೆಚ್ಚದ ಶೇ.75 ರಷ್ಟು (ಗರಿಷ್ಟ ರೂ.60 ಲಕ್ಷ) 


Ee 1 ಮತ್ತು Kr ಮಾತ್ರಿ ಆ ಅನ್ನಮಿನ ಸೂಕ್ಷ್ಮ ಮತ್ತು ಸ ಸಣ್ಣ ಮಾ 'ಯಾನಿಗಿ ಸೈಗಾರಿಕಾ ಪ್ರದೇಶಗಳು/ ಗು ಪಾಷತುಗಳು; 
ಬಹುಮಹಡಿ ಸಂಕೀರ್ಣಗಳ ಕಾರ್ಯಾನೆಗಳಿಗೆ ಆಸ್ತಿ ಮಾರ್ಗಸೂಚಿ ದರದ (ಗೈಡೆನ್ಸ್‌ ವ್ಯಾಲೂ) 25% ಗರಿಷ್ಟ 1 ಎಕರೆಗೆ ಅನ್ವಯಿಸಿ ಎಶೇಷ ಭೂ 
ಸಬ್ದಿಡಿ. ಇಂತಹ ಪ್ರಕರಣಗಳಲ್ಲಿ ಸ್ಥಿರಾಸ್ತಿ ಮೌಲ್ಯ(ವಿಎಘ್‌ಎ) ಅಡಿಯಲ್ಲಿ ಭೂಮಿಯ ಮೌಲ್ಯವನ್ನು ಇನ್ನಾವುದೇ ಪ್ರೋತ್ಲಾಹಧನವನ್ನು ವಿಎಫ್‌ಗೆ 
ಹೊಂದಿಕೊಂಡಂತೆ ಮಂಜೂರು ಮಾಡಲು ಪರಿಗಣಿಸಬಾರದು 


ಕೈಗಾರಿಕೆಗಳು ಬಳಿ ಮಾಡುವ ತೃತೀಯ ಹಂತದಲ್ಲಿ ಸಂಸ್ಕರಿಸಿದ ನ ನೀರಿಗೆ ವೈಯಕ್ತಿಕವಾಗಿ ಕಾರ್ಯಾಚರಣೆ "ನಡೆಸುವ ಕೈಗಾರಿಕೆಗಳಿಗೆ ಮೊದಲ 5 


ವರ್ಷಗಳ ಕಾಲ ಒಂದು ಯೂನಿಟ್‌ ನೀರಿಗೆ (ಕೆಎಲ್‌ಡಿ) ರೂ.15/-ರಂತೆ ಸಬ ನೀಡಲಾಗುವುದು. ಖಾಸಗಿ ಕೈಗಾರಿಕಾ 
ಪ್ರದೇಶ/ಪಾರ್ಕ್‌ಗಳು/ವಸಾಹತುಗಳು/ಬಹು ಮಹಡಿ ಸಂಕೀರ್ಣಗಳ ಕೈಗಾರಿಕೆಗಳು ಹಾಗೂ ಡೆವಲಪರ್‌ ಇಂತಹ ಕೈಗಾರಿಕೆಗಳಿಗೆ ಸರಬರಾಜು 
ಮಾಡಿದಲ್ಲಿ ಅನ್ವಯವಾಗುವುದು. 


ಸಾಮಾನ್ಯ ತ್ಯಾಜ್ಯ ಸಂಸ್ಕರಣಾ ಘಟಕಗಳ ನಿರಂತರ ಬಳಕೆಗೆ ಯುನಿಟ್‌ಗೆ ರೂ.15/- ಹೊರಸೂಸುವ ತ್ಯಾಜ್ಯದ ಮರುಸಂಸ್ಕರಣೆಗೆ ಸೂಕ್ಷ್ಮ ಮ: 
ಕೈಗಾರಿಕೆಗಳಿಗೆ ಕೈಗಾರಿಕೆಗಳು ಆರಂಭಗೊಂಡ ಮೊದಲ 5ವರ್ಪಗಳವರೆಗೆ ಸಬ್ಬಿಡಿ ನೀಡಲಾಗುವುದು. 


ನಜ್ಮತ್‌ಇಕ 


ಹೊಸ ಎಂಎಸ್‌ಎಂಇ ರಫ್ತು ಉದ್ದಿಮೆಗೆ ವಲಯ 3 ರಲ್ಲಿ ಮೊದಲ 5 ವರ್ಷಗಳವರೆಗೆ 100% ವಿದ್ಯುತ್‌ ತೆರಿಗೆ ವಿನಾಯಿತಿ (ಒಟ್ಟು 
ವಿನಾಯಿತಿ 


ವಹಿವಾಟಿನ ಶೇ.50ರಪ್ತು ರಫ್ತು ಇರಬೇಕು). 

ತಮ್ಮ ರಫ್ತನ್ನು ಮುಂದಿನ .ವರ್ಷಗಳಲ್ಲಿ ದ್ವಿಗುಣಗೊಳಿಸುವ ಎಂಎಸ್‌ಎಂಇ ಕೈಗಾರಿಕೆಗಳಿಗೆ ಎಲ್ಲಾ ವಲಯಗಳಲ್ಲಿ ಎಫ್‌ಒಬಿಯ 1% 
ಸಬ್ದಿಡಿ ಮೌಲ್ಯವನ್ನು ಪಾವತಿಸಲಾಗುವುದು. ಗರಿಷ್ಟ ಮಿತಿ ರೂ.10. ಲಕ್ಷಘಟಕವೊಂದಕ್ಕೆ ಕ್ಯೆ 

ಎಲ್ಲಾ ವಲಯಗಳಲ್ಲಿ ಎಂಎಸ್‌ಎಂಇ ಕ್ಷೇತ್ರದ ಎಲ್ಲಾ ರಫ್ಲಿನ ಇಬಿಆರ್‌ಸಿ ಪ್ರಸ್ತುತಪಡಿಸಿದಲ್ಲಿ ಬ್ಯಾಂಕ್‌ ಶುಲ್ಕಗಳ ಮರುಪಾವತಿ. ಗರಿಪ್ಪ 
ಘಟಕವೊಂದಕ್ಕೆ ರೂ.!ಲಕ್ಷ 

ಎಲ್ಲಾ ವಲಯಗಳಲ್ಲಿ ಎಂಎಸ್‌ಎ೦ಇಗಳಿಗೆ ಇಸಿಜಿಸಿ (ರಫ್ತು ಸಾಲ ಖಾತರಿ ನಿಗಮ) ಶುಲ್ಕದ ಮರುಪಾವತಿ 100% ವರೆಗೂ; ಗರಿಷ್ಟ ರೂ.00 
ಲಕ್ಷಘಟಕ/ವರ್ಷ 


ಎಲ್ಲಾ ವಲಯಗಳಲ್ಲಿ ಶಾಸನಬದ್ಧ ಪ್ರಮಾಣ ಪತ್ರಗಳಾದ ಸಿಇ (ಚಾರ್ಟರ್ಡ್‌ ಎಂಜಿನಿಯರ್‌ ಸರ್ಟಿಫಿಕೇಟ್‌),ಚೀನಾ ಕಂಪಲ್ಲರಿ 
ಸರ್ಟಿಫಿಕೇಟ್‌((ಸಿಸಿಸಿ), ಜಿಎಂಪಿ(ಉತ್ತಮ ಉತ್ಪಾದನಾ ಅಭ್ಯಾಸ). ಫೈಟೋ ಸ್ಕಾನಿಟರಿ ಪ್ರಮಾಣಪತ್ರ, ಐಎಫ್‌ಎಸ್‌-ಬಿಆರ್‌ಸಿ- 
ಎಫ್‌ಎಸ್‌ಎಸ್ಸಿ22000 ಪ್ರಮಾಣಪತ್ರಗಳ ಮೇಲಿನ ವೆಚ್ಚದ 50% ಗರಿಷ್ಟ 1.00 ಲಕ್ಷ/ಒಂದು ಘಟಕಕ್ಕೆ ಮರುಪಾವತಿ. 


ಎಲ್ಲ ವಲಯಗಳಲ್ಲಿ ನವದೆಹಲಿ ಅಥವಾ ಇನ್ನಾವುದೇ ಮಾನ್ಯತೆ ಪೆಡೆದ ಸಃ ಸಂಸ್ಥೆ ನಡೆಸುವ ಅಮದು-ರಫ್ತು ನಿರ್ವಹಣೆ ಕೋರ್ಸ್‌ಗೆ ಪಾವತಿಸಿದ 
ಶುಲ್ಕ ಮರುಪಾವತಿ ಕನಿಷ್ಪ 4 ತಿಂಗಳೆ ಅವಧಿ ಕೋರ್ಸ್‌ಗೆ 50% ಶುಲ್ಕ. ಗರಿಷ್ಟ ರೂ.25. 00೦/ಅಭ್ಯರ್ಥಿ ಗೋರ್ಸ್‌ ೯ಗೆ. 
ಉತ್ತೇಜನವು ನೀತಿ ಅವಧಿಯಲ್ಲಿ ಒಂದು ಕೋರ್ಸ್‌ಗೆ ಒಂದು ಬಾರಿಗೆ ಲಭ್ಯವಿದ್ದು ಒಂದು ಘಟಕಕ್ಕೆ ಗರಿಪ್ತ 100 ಲಕ್ಷ ರೂ ನೀಡಲಾಗುವುದು, 


20 


Generated trom eOtice by NAGARAJ HTB, C8I-MIN(NIATB), MINISTER, C&I SEC on 1/03/2022 09.55 AM 


